KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೫, ೨೦೧೦ (ಚೈತ್ರ ೪, ಶಕ ವರ್ಷ ೧೯೩೨) ಸಂಚಿಕೆ ೧೨ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ನಡವಳಿಗಳು 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರಂ ಹೋಬಳಿ, ನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂ.79ರಲ್ಲಿ 
2-00 ಎಕರೆ ಜಮೀನನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಿಸಲು 
ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಪತ್ರ ಸಂಖ್ಯೆ:ಆರ್‌.ಡಿ.70:ಎಲ್‌ಜಿಪಿ.2008 ದಿನಾಂಕ: 08.08.2008. 
2) ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರಂ ರವರ ಪತ್ರ 
ಸಂಖ್ಯೆ:ಎಲ್‌ಎನ್‌ಡಿ:ಸಿಆರ್‌.687/09-10, ದಿನಾಂಕ: 23.1.2010. 
ಪ್ರಸ್ತಾವನೆ: 
ವಿಷಯಕ್ಕೆ ಸಂಬಂಧಿಸಿದಂತೆ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರಂ ಹೋಬಳಿಯ ನಲ್ಲೂರಹಳ್ಳಿ 
ಗ್ರಾಮದ ಸರ್ವೆ ನಂ. 79ರ ಜಮೀನು ಸರ್ಕಾರಿ ಗೋಮಾಳ ಜಮೀನು ಆಗಿದ್ದು, ಒಟ್ಟು ವಿಸ್ತೀರ್ಣ 23-36 ಎಕರೆ/ಗುಂಟೆ 
ಜಮೀನು ಇದ್ದು ಈ ಪೈಕಿ 14-26 ಎಕರೆ/ಗುಂಟೆ ಜಮೀನನ್ನು ಮೆ:ಸನ್‌ರೈಸ್‌ ಇಂಟರ್‌ ಆಕ್ಟೇವ್‌ ಇಂಡಿಯಾ ಲಿ, ರವರಿಗೆ 
ಮಂಜೂರಿಯಾಗಿರುತ್ತದೆ. ಹಾಗೂ 2-05 ಎಕರೆ/ಗುಂಟೆ ಜಮೀನು ಕೆ.ಐ.ಎ.ಡಿ.ಬಿ. ಗೆ ಭೂಸ್ವಾಧೀನವಾಗಿರುತ್ತದೆ. ಉಳಿಕೆ 7-05 
ಎಕರೆ/ಗುಂಟೆ ಸರ್ಕಾರದ ಹೆಸರಿನಲ್ಲಿ ಸರ್ಕಾರಿ ಗೋಮಾಳ ಶೀರ್ಷಿಕೆಯಲ್ಲಿ ಇರುತ್ತದೆ. ಈ ಪೈಕಿ 2-00 ಎಕರೆ ಜಮೀನನ್ನು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಾಣದ ಉದ್ದೇಶಕ್ಕಾಗಿ ಕಾಯ್ದಿರಿಸಲು ನಕ್ಷೆಯನ್ನು 
ದೃಢೀಕರಿಸಿ ರಾಜಸ್ವ ನಿರೀಕ್ಷಕರ ವರದಿಯೊಂದಿಗೆ ಜಮೀನು ಮಂಜೂರಿ ಮಾಡಲು ತಹಶೀಲ್ದಾರರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆದೇಶ 
ಸಂಖ್ಯೆ: ಎಲ್‌ಎನ್‌ಡಿ:(ಪೂ):ಸಿಆರ್‌:242/09-10, ದಿನಾಂಕ: 11ನೇ ಫೆಬ್ರವರಿ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರಂ ಹೋಬಳಿಯ ನಲ್ಲೂರಹಳ್ಳಿ 
ಗ್ರಾಮದ ಸರ್ವೆ ನಂ. 79 ರಲ್ಲಿ 2-00 ಎಕರೆ ವಿಸ್ಕೀರ್ಣದ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 
71 ರಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಾಣಕ್ಕಾಗಿ ಈ ಕೆಳಕಂಡ ಷರತ್ತಿಗೆ ಒಳಪಡಿಸಿ 
ಕಾಯ್ದಿರಿಸಿ ಈ ಮೂಲಕ ಆದೇಶಿಸಿದೆ. 
ಷರತ್ತುಗಳು 
1. ಹಸ್ತಾಂತರಗೊ೦ಡ ಜಮೀನನ್ನು ಉದ್ದೇಶಿತ ರಂಗಮಂದಿರ ನಿರ್ಮಿಸಲು ಮಾತ್ರ ಮಂಜೂರಿ ನೀಡಿದ್ದು, ಎರಡು 
ವರ್ಷದೊಳಗೆ ಮಂಜೂರಿ ಜಮೀನನ್ನು ಬಳಸತಕ್ಕದ್ದು. 


(೪೫೭) 


೪೫೮ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ - ೬ 





2. ಉದ್ದೇಶಿತ ಯೋಜನೆಗೆ ಈ ಜಮೀನು ಬಳಕೆಯಾಗದಿದ್ದಲ್ಲಿ ಕೂಡಲೇ ಜಮೀನನ್ನು ಕಂದಾಯ ಇಲಾಖೆಗೆ 
ಹಿ೦ದಿರುಗಿಸತಕ್ಕದ್ದು. 

3. ಪ್ರಶ್ನಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಆದೇಶವು 
ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

4. ಈ ಜಮೀನಿನ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಜಮೀನಿಗೆ ಖಾಯಂ ಆಗಿ ಹಾನಿ ಉಂಟು ಮಾಡುವ 
ರೀತಿ ಏನನ್ನೂ ಮಾಡತಕ್ಕದ್ದಲ್ಲ. 

ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 69 ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ನಮೂನೆ-27 


ಅಧಿಸೂಚನೆ ಸಂಖ್ಯೆ:ಎಲ್‌.ಎನ್‌.ಡಿ.ಸಿಆರ್‌.47/2008-09, ದಿನಾಂಕ: 17ನೇ ಫೆಬ್ರವರಿ 2010 
ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ನಂದಿ ಹೋಬಳಿ, ಕ೦ದವಾರ ಗ್ರಾಮದ ಸ.ನಂ.147 ರಲ್ಲಿ 116 ಎಕರೆ 
ಜಮೀನನ್ನು ಜಿಲ್ಲಾ "ನಿರ್ಮಿತಿ ಕೇಂದ್ರಕ್ಕೆ ಗುತ್ತಿಗೆಗೆ ನೀಡುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕನ್ನು 
ನಿವೃ ತ್ರಿಗೊಳಸಿ, ಸದರಿ ಶೀರ್ಷಿಕೆಯಿಂದ ತಗ್ಗಿ ಮಂದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1. "ದೇಶಿಕ ಆಯುಕ್ತರು, ಬೆಂಗಳೂರು ವಿಬಾಗ, SE ರವರ ಪತ್ರ ಸಂಖ್ಯೆ: 
ಎಲ್‌ಎನ್‌ಡಿ.ಸಿಆರ್‌.195/08-09 ದಿ:18.05.2009. 
ಕ ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ. ಸಿಆರ್‌.113/08- 09. ದಿನಾಂಕ: 6.9.08. 
3. ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ.ಸಿಆರ್‌.96/08-09, 
ದಿನಾಂಕ: 27.08.2008 ಮತ್ತು 10.12.2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ “ಸರ್ಕಾರಿ ಖರಾಬು ಕುಂಟೆ' 
ಪ್ರದೇಶದ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ 
ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ “(ಕೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಸದರಿ ಸರ್ಕಾರಿ ಖರಾಬು ಕುಂಟೆ ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು "ಸದರಿ 
ಸರ್ಕಾರಿ ವ ಕುಂಟೆ ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳ್ಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಸರ್ಕಾರಿ "ಖರಾಬು ಕುಂಟೆ” ಪ್ರದೇಶದಲ್ಲಿ ಅಥವಾ ಅವರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ 
ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ 
ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ 
ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ. ತನ್ನ 
ಆಕ್ಷೇಪಣೆ ಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು. ಪ್ರತಿಕೂಲ ಪರಿಣಾಮವು ಸಂಭೆವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಟಾ ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ "ಸ ತಕ್ಕದ್ದು "ಮತ್ತು ಆಕ್ಷೇಪ ಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ; ಚಿಕ್ಕಬಳ್ಳಾಪುರ 
ತಾಲ್ಲೂಕು 2 ಚಿಕ್ಕಬಳ್ಳಾಪುರ 
ಹೋಬಳಿ ; ನಂದಿ 
ಗ್ರಾಮ ಕಂದವಾರ 


ಸರ್ವೆ ನಂಬರು 147 ರ 2.36 ಎಕರೆ ಪೈಕಿ 116 ಎಕರೆ ಜಮೀನು ಜಿಲ್ಲಾ ನಿರ್ಮಿತಿ ಕೇ೦ದ್ರ, ಚಿಕ್ಕಬಳ್ಳಾಪುರ ರವರಿಗೆ 
ಕಾರ್ಯಚಟುವಟಿಕೆಗಳಿಗೆ ಗುತ್ತಿಗೆಗೆ ನೀಡಲು ಸಾರ್ವಜನಿಕರ ಹಕ್ಕು ನಿವ ತ್ತಿಗಾಗಿ ಪ್ರಸ್ತಾಪಿಸ ಸಲಾಗಿದೆ. 


ಮ 


ಚಿಕ್ಕುಬಂದಿ 
ಪೂರ್ವಕ್ಕೆ ಕ ಸ.ನಂ. 147 
ಪಶಿಮಕೆ ; ಗಡಿ 
ಜತ 
ಉತ್ತರಕ್ಕೆ ಕ ರಸ್ತೆ 
ದಕ್ಷಿಣಕ್ಕೆ ; ಸ.ನಂ.146 


ಜಿಲ್ಲಾಧಿಕಾರಿ, 
ಪಿ.ಆರ್‌. 80 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೪೫೯ 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಜ 107 ಭೂಸ್ವಾತು 2009, ದಿನಾಂಕ: 21ನೇ ಡಿಸೆಂಬರ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ/ಎಸ್‌ಆರ್‌/01/2008-09, ದಿನಾಂಕ: 29.08.2008ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಕಾವೇರಿ ನೀರಾವರಿ ನಿಗಮದ ಭೂಸ್ಥಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಭೂಸ್ವಾಧೀನ ಅಧಿನಿಯಮದ 17ನೇ ಪ್ರಕರಣದ 
(4)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕಲಂ 4(1)ರ ಪ್ರಕಟಣೆ ಹೊರಡಿಸಲು ಸರ್ಕಾರವು ಕ೦ಇ/13/ಎಕ್ಕೂಡಬ್ಲ್ಯೂ 2004, ದಿನಾಂಕ: 17.6.2004 ರಂತೆ 
ಅನುಮತಿ ನೀಡಿರುವುದರಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲ. 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ರ) ಅನ್ವಯ ಮೇಲೆ ನಿರ್ದಿಷ್ಟಪಡಿಸಿದ 
ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ 
ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಂಡಿನಶಿವರ ಗ್ರಾಮ: ಸಿದ್ದಾಪುರ ಹರಿಜನ ಕಾಲೋನಿ 
ಕ್ರ. | ಖಾತೆದಾರರ ಹೆಸರು | ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಹೆಸರು ವಿವರ ಮನೆ ಮತು 
ಫೌಂಡೇಷನ್‌ - 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ 
1. | ಮೂರ್ತಪ್ಪ ಬಿನ್‌ ಮೂರ್ತಯ್ಯ 101/24 ಗ್ರಾಮ ಠಾಣಾ | ಹುಚ್ಚಯ್ಯನ ಕುಮಾರಯ್ಯನ | ಗಂಗಣ್ಣನ ಮನೆ [ರಸ್ತೆ 570.52 ಚ.ಅ 
ಗಿರಿಯಪ್ಪ ಮತ್ತು 20 ಮನೆ ಮನೆ ಮತ್ತು ಓಣಿ 260.50 ಚ.ಅ 
ಒಟ್ಟು 83102 ಚ.ಅ 






































೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ - ೬ 



































ಕ. | ಖಾತೆದಾರರ ಹೆಸರು | ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಹೆಸರು ವಿವರ ಮನೆ ಮತು 
ಫೌಂಡೇಷನ್‌ g 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ 
2 ಲಕ್ಷ್ಮಯ್ಯ ಬಿನ್‌ ಲಕ್ಷ್ಮಯ್ಯ 78/3 ಗ್ರಾಮ ಠಾಣಾ | ಗೋವಿಂದನ ಅಲ್ಲಯ್ಯ ಓಣಿ ನಾಗಣ್ಣನ ಮನೆ ರಸ್ತೆ ಮತ್ತು 626.44 ಚ.ಅ 
ಹುಚ್ಚಯ್ಯ ಮನೆ ಮತ್ತು ಓಣಿ ಬಾವಿ 
ಒಟ್ಟು 1457.46 ಚ.ಅ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 72 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 108 ಭೂಸ್ವಾತು 2009, ದಿನಾಂಕ: 21ನೇ ಡಿಸೆಂಬರ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ/ಎಸ್‌ಆರ್‌/71/07-08, ದಿನಾಂಕ: 13.03.2008ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಭೂಸ್ವಾಧೀನ ಅಧಿನಿಯಮದ 17ನೇ ಪ್ರಕರಣದ 
(4)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕಲಂ 4(1)ರ ಪ್ರಕಟಣೆ ಹೊರಡಿಸಲು ಸರ್ಕಾರವು ಕ೦ಇ/3/ಎಕ್ಕೂಡಬ್ಲ್ಯೂ 2004, ದಿನಾಂಕ: 17.6.2009 ರಂತೆ 
ಅನುಮತಿ ನೀಡಿರುವುದರಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲ. 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ರ) (15ಎ “ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ 
ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 'ಅಗತ್ಯವಿದೆ. ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿ೦ದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ 
ಅಧಿನಿಯಮದ 6(0ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ 
ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೪೬೧ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಂಡಿನಶಿವರ ಗ್ರಾಮ: 1. ಸಿದ್ದಾಪುರ ಹರಿಜನ ಕಾಲೋನಿ 2. ಮಾಚೇನಹಳ್ಳಿ 
ತ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ಪಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸನಂ. | ಸ.ನಂ. |ಸ.ನಂ.| ಸನಂ. | ಎ-ಗುಂ | ರೂ-ಪೈ 
ಗ್ರಾಮ॥: ಮಾಚೇನಹಳ್ಳಿ 
1. | ಎಂ.ಬಿ. ಪರಮಶಿವಯ್ಯ ಎಂ.ಬಿ. ಪರಮಶಿವಯ್ಯ 28/1 ಖಷ್ಠಿ 28/2 29 28/ರ 28/ರ | 0-01 1/2 0-05 
ಉಳಿಕೆ ಉಳಿಕೆ 
2. | ಎಂ.ಬಿ. ಶಶಿಧರ್‌ ಬಿನ್‌ ಎಂ.ಬಿ. ಚನ್ನಬಸಪ್ಪ, ಚಂದ್ರಮೌಳೇಶ್ವರ, 28/2 ಖುಷ್ಟಿ 28/3 28/1 28/2 28/2 0-01 1/2 0-05 
ಎಂ.ಬಿ. ರವಿಪಾಟೀಲ್‌, ಎಂ.ಬಿ. ಮನೋಹರ್‌, | ಎಂ.ಬಿ. ಶಶಿಧರ್‌, ಉಳಿಕೆ ಉಳಿಕೆ 
ಎಂ.ಬಿ. ಜಯಕುಮಾರ್‌ ಬಿನ್‌ ಎಂ.ಬಿ. ಮನೋಹರ್‌, 
ಎಂ.ಬಿ. ಶಿವಬಸವಯ್ಯ, ಎಂ.ಬಿ. ಪರಮಶಿವಯ್ಯ, | ಎಂ.ಬಿ. ರವಿಕುಮಾರ್‌, 
ಲಿಂಗಮ್ಮ ಕೋಂ ಎಂ.ಬಿ. ಬಸವರಾಜು ಎಂ.ಬಿ. ಜಯಕುಮಾರ್‌, 
ಎಂ.ಬಿ. ಪರಮಶಿವಯ್ಯ 
3. | ಎಂ.ಬಿ. ಬಸವರಾಜು ಎಂ.ಬಿ. ಬಸವರಾಜು 28/3 ಖುಷ್ಕಿ 28/4 28/2 28/3 28/3 0-01 1/2 0-05 
ಉಳಿಕೆ ಉಳಿಕೆ 
4. | ಎಂ.ಬಿ. ಶಿವಬಸಪ್ಪ ಎಂ.ಬಿ. ಶಿವಬಸಪ್ಪ 28/4 ಖುಷ್ಕಿ 28/5 28/3 284 28/4 0-01 1/2 0-05 
ಉಳಿಕೆ ಉಳಿಕೆ 
5. | ಎಂ.ಬಿ. ಚಂದ್ರಮೌಳೇಶ್ವರ, ಎಂ.ಬಿ. ಚ೦ದ್ರಮೌಳೇಶ್ವರ, 29 ಖುಷ್ಟಿ 28/1 31 29 29 0-05 0-05 
ಎಂ.ಬಿ. ಪರಮಶಿವಯ್ಯ ಬಿನ್‌ ಸಿದ್ದಬಸವಯ್ಯ, ಬಸವಪ್ರಭು, ಉಳಿಕೆ ಉಳಿಕೆ 
ಎಂ.ಪಿ. ನಟರಾಜು ಬಿನ್‌ ಎಂ.ಎಸ್‌. ಬಸವರಾಜು, 
ಎಂ.ಎನ್‌. ಪುಟ್ಟಬಸವಯ್ಯ, ಎಂ.ಬಿ. ಪರಮಶಿವಯ್ಯ, 
ಎಂ.ಬಿ. ಜಯಕುಮಾರ್‌ ಬಿನ್‌ ಎಂ.ಬಿ. ಶಶಿಧರ್‌, 
ಎಂ.ಬಿ. ಶಿವಬಸವಯ್ಯ, ಎಂ. ವೃಷಭೇಂದ್ರ ಎಂ.ಪಿ. ನಟರಾಜು 
ಮತ್ತು ಎಂ. ಷಣ್ಮುಖಸ್ವಾಮಿ ಬಿನ್‌ ಎಂ.ಬಿ. ಜಯಕುಮಾರ್‌, 
ಎಂ.ಎಸ್‌. ಮರಿಬಸವಯ್ಯ, ಎಂ.ಜಿ. ಎಂ.ಎನ್‌. ಶಿವಲಿಂಗಪ್ಪ, 
ವಿರೂಪಾಕ್ಷಮ್ಮ ಕೋಂ ಲೇ.ಎಂ.ಎಸ್‌. ಬಸಪ್ಪ ಎಂ. ವೃಷಭೇಂದ್ರ ಮತ್ತು 
ಎಂ. ಷಣ್ಮುಖ ಸ್ವಾಮಿ, 
ಎಂ.ಜಿ. ವಿರೂಪಾಕ್ಷಮ್ಮ 









































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ - ೬ 
ಕ್ವ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸನಂ. | ಸ.ನಂ. |ಸ.ನಂ.| ಸನಂ. | ಎ-ಗುಂ | ರೂ-ಪೈ 
6. | ಎಂ.ಬಿ. ರಾಮೇಗೌಡ ಬಿನ್‌ ಬಸವೇಗೌಡ, ಎಂ.ಬಿ. ಚ೦ದ್ರಮೌಳೇಶ್ವರ, 32/ ಸಿ ಖುಷ್ಕಿ 29 ರಸ್ತೆ 31 32/ಎ 0-01 0-03 
ಎಂ.ಬಿ. ರವಿಪಟೇಲ್‌, ಎಂ.ಬಿ. ಮನೋಹರ್‌, ಎಂ.ಬಿ. ರವಿ ಪಾಟೀಲ್‌, 
ಎಂ.ಬಿ. ಜಯಕುಮಾರ್‌ ಬಿನ್‌ ಎಂ.ಬಿ. ಮನೋಹರ್‌, 
ಎಂ.ಬಿ. ಶಿವಬಸವಯ್ಯ ಎಂ.ಬಿ. ಜಯಕುಮಾರ್‌, 
ಎಂ.ಬಿ. ರಾಮೇಗೌಡ 
7. | ಜಿ.ಎಸ್‌. ಗುರುಸಿದ್ದಪ್ಪ ಬಿನ್‌ ಸಿದ್ದರಾಮಯ್ಯ, ಜಿ.ಎಸ್‌. ಗುರುಸಿದ್ದಯ್ಯ 36/3 ಖುಷ್ಟಿ ರಸ್ತೆ 36/3 36/3 36/3 0-04 0-13 
ಗೌರಮ್ಮ ಕೋಂ ಸಿದ್ದಯ್ಯ ಮರಿಬಸವಯ್ಯ ಬಿನ್‌ | ಎಂ.ಬಿ. ಶಿವಯೋಗಿ, ಗೌರಮ್ಮ ಉಳಿಕೆ 
ಸಿದ್ದರಾಮಯ್ಯ, ಎಂ.ಬಿ. ಶಿವಯೋಗಿ ಬಿನ್‌ ಮರಿಬಸವಯ್ಯ 
ಬಸವಲಿಂಗಪ್ಪ, ಎಂ.ಪಿ. ಲೋಕೇಶ್‌ ಬಿನ್‌ ಎಂ.ಪಿ. ಲೋಕೇಶ್‌ 
ಎಂ.ಹೆಚ್‌. ಪರಮಶಿವಯ್ಯ 
8. | ಎಂ.ಹೆಚ್‌. ಪರಮಶಿವಯ್ಯ ಬಿನ್‌ ಹೊನ್ನಪ್ಪ ಎಂ.ಹೆಚ್‌. ಪರಮಶಿವಯ್ಯ 36/4 ಮುಷ್ಠಿ 36/4 36/4 36/5 36/3 0-02 1/2 0-08 
ಉಳಿಕೆ ಉಳಿಕೆ 
9. ನಂಜುಂಡಮ್ಮ ಕೋಂ ಲೇ.ಆರ್‌. ಸಿದ್ದಪ್ಪ ನಂಜುಂಡಮ್ಮ 36/5 ಖುಷ್ಕಿ 36/5 36/5 36/6 36/4 0-02 1/2 | 0-08 
ಉಳಿಕೆ ಉಳಿಕೆ 
10. | ಎ೦. ರಂಗಸ್ವಾಮಿ, ಎಂ. ಶಿವಣ್ಣ, ಎಂ. ಶಶಿಧರ್‌, | ಎಂ. ರಂಗಸ್ವಾಮಿ, ಎಂ. ಶಿವಣ್ಣ, 36/6 ಖುಷ್ಕಿ 36/6ರ 36/6ರ 52/ 36/5 0-06 0-19 
ಎಂ. ರವಿಕುಮಾರ್‌ ಎಂ. ಶಶಿಧರ್‌, ಉಳಿಕೆ ಉಳಿಕೆ 
ಎಂ. ರವಿಕುಮಾರ್‌ 
11. ಬಸವಣ್ಣ ಬಿನ್‌ ನಂಜುಂಡೇಗೌಡ, ಎಂ.ಬಿ. ರಾಮಣ್ಣ, ಬಸವಣ್ಣ 52/ ಖುಷ್ಕಿ 52/ರ 52/ರ 52/2 36/6 0-02 0-06 
ಎಂ.ಬಿ. ಶಿವರಾಮಯ್ಯ ಬಿನ್‌ ಬಸಪ್ಪ, ಗಂಗಾಧರಯ್ಯ, ಉಳಿಕೆ | ಉಳಿಕೆ 
ಎಂ.ಎಸ್‌. ಚಂದ್ರಶೇಖರಯ್ಯ ಬಿನ್‌ ಸಿದ್ದಪ್ಪ ಎಂ.ಬಿ. ಶಿವರಾಮಯ್ಯ 
ಎಂ.ಎಸ್‌. ಚಂದ್ರಶೇಖರಯ್ಯ 
12. | ನಂಜೇಗೌಡ ಬಿನ್‌ ನಂಜುಂಡೇಗೌಡ. ಬಸವಣ್ಣ, ನಂಜುಂಡೇಗೌಡ, 52/2 ಖುಷ್ಕಿ | 52/2ರ | 52/2ರ 52/3 52/ 0-01 1/2 | 0-05 
ನಾಗರತ್ನಮ್ಮ ನಿಂಗಮ್ಮ ಎಂ.ಪಿ. ಚನ್ನಬಸಪ್ಪ ನಾಗರತ್ನಮ್ಮ ನಿಂಗಮ್ಮ ಉಳಿಕೆ ಉಳಿಕೆ 
ಬಿನ್‌ ಲೇ. ಎಂ.ಪಿ. ಬಸವರಾಜು ಎಂ.ಪಿ. ಚನ್ನಬಸಪ್ಪ 






































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ 


೪೬೩ 



































ಕ್ರ, ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬ೦ದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸನಂ. | ಸ.ನಂ. |ಸ.ನಂ. | ಸನಂ. | ಎ-ಗುಂ | ರೂ-ಪೈ 
13. |ಸಿ. ಮಹಲಿಂಗಯ್ಯ ಬಿನ್‌ ಸಿ. ಮಹಲಿಂಗಯ್ಯ, 52/3 ಖುಷ್ಟಿ 52/3ರ 52/3ರ 53/3 52/2 0-02 1/2 0-08 
ಎಂ.ಪಿ. ಚನ್ನಬಸವೇಗೌಡ, ಎಂ.ಪಿ. ಚನ್ನಬಸಪ್ಪ | ಎಂ.ಪಿ. ಚನ್ನಬಸಪ್ಪ, ಉಳಿಕೆ | ಉಳಿಕೆ 
ಬಿನ್‌ ಲೇ.ಎಂ.ಪಿ. ಬಸವರಾಜು ಸಿ. ಮಹಲಿಂಗಯ್ಯ 
14. | ಎಸ್‌. ಸಿದ್ದಬಸವೇಗೌಡ ಬಿನ್‌ ನಂಜುಂಡೇಗೌಡ | ದಾಸೇಗೌಡ, ಸಣ್ಣರಂಗಯ್ಯ 53/ ಖುಷ್ಕಿ 53/ರ 23/ರ 55/ 53/2 0-03 0-10 
ಉಳಿಕೆ ಉಳಿಕೆ 
15. | ತಿಮ್ಮಪ್ಪ ಬಿನ್‌ ಕರಿಯಪ್ಪ, ಕರಿಯಪ್ಪ ಬಿನ್‌ ತಿಮ್ಮಪ್ಪ, ಕರಿಯಪ್ಪ 53/2 ಖುಷ್ಕಿ | 53/2ರ | 53/2ರ 53/ 53/3 0-01 1/2 
ಸಣ್ಣಪ್ಪಗೌಡ ಉಳಿಕೆ ಉಳಿಕೆ 
16. | ಪಾಲಮ್ಮ ಕೋಂ ತಿಮ್ಮಯ್ಯ, ಚನ್ನೇಗೌಡ, ಚನ್ನೇಗೌಡ 53/3 ಖಿಷ್ಠಿ | 53/ರ | 52/2ರ 53/2 52/3 0-01 1/2 
ದಾಸೇಗೌಡ, ಶಂಕರೇಗೌಡ ತಾಯಿ ಪಾಲಮ್ಮ ಉಳಿಕೆ ಉಳಿಕೆ 
17. ಬಸವಣ್ಣದೇವರು ಶಿವನಂಜಪ್ಪ, ಬಸಪ್ಪ, 55/ ಖುಷ್ಕಿ 55/ರ 55/ 49/ಎ 53/ 0-05 
ಚನ್ನಬಸವಯ್ಯ, ನಂಜುಂಡಪ್ಪ, ಉಳಿಕೆ ಉಳಿಕೆ 
ಗುರಿಯಣ್ಣ, ಶಂಕರಯ್ಯ, 
ಚನ್ನಬಸವಣ್ಣ, ಚಿಕ್ಕಣ್ಣ, 
ಶಿವನಂಜಪ್ಪ, ಮಹಲಿಂಗಯ್ಯ, 
ಚಂದ್ರಯ್ಯ 
18. | ದಾಸ ಬಿನ್‌ ತಿಮ್ಮ ದಾಸೇಗೌಡ ಬಿನ್‌ ದಾಸಪ್ಪ ತಿಮ್ಮಪ್ಪ, ಈರಯ್ಯ, ದಾಸೇಗೌಡ, 49/ಎ ಖುಷ್ಕಿ 49/ಎ 49/ಬಿ | 49/ಎ 55/ 0-01 
ದೇವೀರಮ್ಮ ಕೋಂ ತಿಮ್ಮಯ್ಯ, ಈರಯ್ಯ ಬಿನ್‌ ದೇವೀರಮ್ಮ ಉಳಿಕೆ ಉಳಿಕೆ 
19. ಸಿದ್ದನ೦ಜಮ್ಮ ಕೋಂ ಪಾಲಯ್ಯ, ಎಂ.ಸಿ.ಶಿವಯ್ಯ, ಟಿ.ನೋದಮ್ಮ 50/5ಎ ಖುಷ್ಕಿ 50/5 | 505ಎ | 50/4ಎ | 50/5ಎ 0-02 
ಟಿ. ವಿನೋದಮ್ಮ ಕೋಂ ಲೇ.ಎಂ.ಸಿ.ಶಿವಯ್ಯ ಸಣ್ನನ೦ಜಮ್ಮ ಉಳಿಕೆ 
20. | ನಂಜೇಗೌಡ ಬಿನ್‌ ನಂಜೇಗೌಡ ನಿಂಗಮ್ಮ 50/4ಎ ಖುಷ್ಕಿ 50/4ಎ | 50/4ಎ | 50/ಎ | 50/4ಎ 0-06 
ಉಳಿಕೆ 





ಎಂ.ಎಸ್‌. ನಾಗರತ್ನಮ್ಮ ನಿಂಗಮ್ಮ 
ಎಂ.ಪಿ. ಚನ್ನಬಸಪ್ಪ ಬಿನ್‌ 
ಲೇ.ಎಂ.ಪಿ. ಬಸವರಾಜು 





ಎಂ.ಎಸ್‌. ನಾಗರತ್ನಮ್ಮ 
ನಂಜುಂಡಪ್ಪ, ಚನ್ನಬಸವಯ್ಯ, 
ಎಂ.ಪಿ. ಚನ್ನಬಸಪ್ಪ 
































೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ - ೬ 



















































































ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸನಂ. | ಸ.ನಂ. |ಸ.ನಂ.| ಸನಂ. | ಎ-ಗುಂ. | ರೂ-ಪೈ 
21. ಚನ್ನಬಸವಯ್ಯ ಬಿನ್‌ ನಂಜೇಗೌಡ ಚನ್ನಬಸವಯ್ಯ 50/3ಎ ಖುಷ್ಕಿ 50/3 50/ಎ |50/2ಎ | 50/ಎ 0-05 
ಉಳಿಕೆ ಉಳಿಕೆ 
22. | ಎಂ.ಎನ್‌. ಚನ್ನಬಸವಯ್ಯ ಬಿನ್‌ ನಂಜಪ್ಪ ಎಂ.ಎನ್‌. ಚನ್ನಬಸವಯ್ಯ 50/2ಎ ಖುಷ್ಕಿ 50/2ಎ 50/6 50/2ಎ | 50/ಎ 0-03 
ಉಳಿಕೆ ಉಳಿಕೆ 
23. |ಸಿ. ಮಹಲಿಂಗಯ್ಯ ಬಿನ್‌ ಸಿ. ಮಹಲಿಂಗಯ್ಯ, 50/6 ಖುಷ್ಟಿ 50/2ಎ 50/6 50/6 50/6 0-10 
ಎಂ.ಪಿ. ಚನ್ನಬಸವೇಗೌಡ, ಕೆ.ಜಿ. ರುಕ್ಕಿಣಮ್ಮ ಲಕ್ಷ್ಮೀದೇವಮ್ಮ ಕೆ.ಜಿ. ರುಕ್ಕೀಣಮ್ಮ ಉಳಿಕೆ 
ಕೋಂ ಕೆ. ಶಿವಲಿಂಗಯ್ಯ 
24. | ದೊಡ್ಡೀರಮ್ಮ ಬಿನ್‌ ಚಿಕ್ಕೀರಯ್ಯ, ವೀರಭದ್ರಯ್ಯ ವೀರಪ್ಪ, ವೀರಭದ್ರಯ್ಯ, 44/3 ಖುಷ್ಕಿ | 50/6 43 44/3 44/3 0-07 
ಬಿನ್‌ ಡಿ. ನಂಜಪ್ಪ ಆರ್‌.ಎಸ್‌. ಚನ್ನಗೌಡ ಆರ್‌.ಎಸ್‌. ಶಿವಸ್ವಾಮಿ ಉಳಿಕೆ 
25. ಸಿದ್ದಮ್ಮ ಕೋಂ ನಂಜಮ್ಮ ಸಿದ್ದಮ್ಮ 93 ಖುಷ್ಟಿ 93 93 43 43 0-04 
ಒಟ್ಟು 2-02 
ಗ್ರಾಮ:2. ಸಿದ್ದಾಪುರ ಹರಿಜನ ಕಾಲೋನಿ 
1. | ಗೋವಿಂದಯ್ಯ ಬಿನ್‌ ಕೆ.ಜಿ. ವೆಂಕಟಯ್ಯ ಗೋವಿಂದಯ್ಯ 136/44೩ | ಗ್ರಾಮ | ಸಾವಿತ್ರ | ಗಿರಿಯಪ್ಪನ | ರಸ್ತೆ ರಸ್ತೆ 455 ಚ.ಅ. 
ಠಾಣ ಮ್ಮನ ಮನೆ 
ಮನೆ 
ಘೋಷ್ಟಾರೆ 
ಕ್ರಸಂ ಗ್ರಾಮದ ಹೆಸರು ಖುಷ್ಟಿ ಒಟ್ಟು 
1. ಮಾಚೇನಹಳ್ಳಿ 2-02 2-02 
ಥ್ರ; ಸಿದ್ದಾಪುರ ಹರಿಜನ ಕಾಲೋನಿ 455 ಚ.ಅ 455 ಚ.ಅ 
ಒಟ್ಟು 2-02 2-02 
455ಚ.ಅ 455ಚ.ಅ 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 73 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





